ಸದಸ್ಯರ ಹೆಸರು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಉತ್ತರಿಸುವ ಸಚಿವರು 


ಕದಿಕೆ. 


ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀಮತಿ ಭಾರತಿ ಶೆಟ್ಟಿ (ನಾಮನಿರ್ದೇಶನ ಹೊಂದಿದವರು) 


86 (526) 


ಮಾನ್ಯ ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಲಸಂಖ್ಯಾತರ ಕಲ್ಯಾಣ' ಸಚಿವರು 


(ಆ) 


ಕೇಂದ್ರ ಸರ್ಕಾರದಿಂದ ಯಾವ 
ರೀತಿಯಲ್ಲಿ ಅನುದಾನ 
ನೀಡಲಾಗುತ್ತಿದೆ; (ಅಂಕಿ ಅಂಶ 
ಒದಗಿಸುವುದು) 


ಉತ್ತರಿಸಬೇಕಾದ ದಿನಾಂಕ 05.02.2021 
3 ಹ್‌ ಕನ್ನಡ | ತರಕ್ಷ | 
(ಅ) ಜವಳಿ ಇಲಾಖೆಯಡಿಯಲ್ಲಿ ಕಾರ್ಯ ಕೈಮಗ್ಗ ಮತ್ತು ಜವಳಿ ಇಲಾಖೆಯಡಿಯಲ್ಲಿ ಎರಡು ನಿಗಮಗಳು | Two corporations are working under 
ನಿರ್ವಹಿಸುತ್ತಿರುವ ನಿಗಮಗಳು ಎಷ್ಟು ಕಾರ್ಯನಿರ್ವಹಿಸುತ್ತಿದ್ದು ವಿವರಗಳು ಇಂತಿವೆ. Department ° of Handloom and, Textiles. 
2 Details as below; ' A 
ಕರ್ನಾಟಕ . ಕೈಮಗ್ಗ ಅಭಿವೃದ್ಧಿ ನಿಗಮ ನಿಯಮಿತ | |, Karnataka Handloom Development 
(ಕೆ.ಹೆಚ್‌.ಡಿ.ಸಿ), ಹುಬ್ಬಳ್ಳಿ Corporation Ltd, (K.H.D.C), Hubballi. 
. ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ | 2. Kamataka State Textiles Infrastructure 
(ಕೆ.ಎಸ್‌.ಟಿ.ಐ.ಡಿ.ಸಿ), ಬೆಳಗಾವಿ. Development Corporation Ltd, 
(K.S.T.I.D.C), Belagavi. I 
ಸದರ ನಿಗಮಗಳಿಗೆ ರಾಜ್ಯ ಹಾಗೂ 1. ಕ.ಹೆಚ್‌ದಔಿಸಿ: 1 KHDC: 


ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮವು ನೇಕಾರರಿಗೆ 
ಸರಬರಾಜು ಮಾಡುವ ಕಚ್ಛಾ ನೂಲು ಖರೀದಿಗಾಗಿ 
ಪ್ರೋತ್ಸಾಹಧನ, ನಿಗಮವು ಬ್ಯಾಂಕುಗಳಿಂದ ಪಡೆಯುವ ಸಾಲಕ್ಕೆ 


. ಬಡ್ಡಿ ರಿಯಾಯಿತಿ ಹಾಗೂ ನೇಕಾರರಿಂದ ತಯಾರಾಗುವ ಬಟ್ಟೆ 


ಮಾರಾಟದ ಮೇಲೆ ಶೇ.20 ರಷ್ಟು ಸಹಾಯಧನವನ್ನು 
ಸರ್ಕಾರವು ಪ್ರತಿ ವರ್ಷ ನೇಕಾರರ ಪ್ಯಾಕೇಜ್‌ ಯೋಜನೆಯಡಿ 
ರಾಜ್ಯ ಸರ್ಕಾರ ಅನುದಾನವನ್ನು ಒದಗಿಸುತ್ತಿದ್ದು, ಕೇಂದ್ರ 
ಸರ್ಕಾರದಿಂದ ಯಾವುದೇ ಅನುದಾನ ಒದಗಿಸುತ್ತಿಲ್ಲ. 
2020-21ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರವು ಈವರೆವಿಗೆ 


ಬಿಡುಗಡೆ ಮಾಡಿರುವ ಅನುದಾನದ ವಿವರಗಳು ಈ 
ಕೆಳಗಿನಂತಿವೆ. 
(ರೂ.ಲಕ್ಷಗಳಲ್ಲಿ) 
ನೇಕಾರರ ಪ್ಯಾಕೇಡ್‌-ಕಹೆಚ್‌ಡಿ: ಹಂಚಿಕೆಯಾದ] ಷೊಡಲ ಮೊರು 
ಅನುಬಾನ ಕಂತುಗಳಲ್ಲಿ ಬಿಡುಗಡೆ 
4 ” ಯಾದ ಅನುದಾನ 
.ಸಹಾಯಧೆನ- 
2851-00-103-0-69-106 3300 15 


Under the Weavers Package, every year the 
State Government is providing incentive for 
purchase of yarn to be supplied to handloom 
weavers, interest subsidy on loans availed by 
KHDC from banks and rebate subsidy at 20% 
on sale of handloom products. Government of 
India is not providing any financial. 
assistance. -° . 

Details of grant released by State 
Government. for the year 2020-21 as on date 
is furnished below: 


{Rs.Lakhs) 
Head of Account— Grant. 
Weavers Package - allocated | released in 
KHDC the first 3 
: - installments 
Subsidy 
1133.00 849.75 
2851-00-103-0-69-106 


ವಿಶೇಷ ಘಟಕ ಯೋಜನೆ 


2851-00-103-0-69-422 260.00 195.00 
ಫಾ 
ಗಿರಿಜನ ಉಪೆ ಯೋಜನ 107.00 80.25 
2851-00-103-0-69-423 
ಎಷ್ಟ್‌ Toe T2550 


2. ಕೆಎಸ್‌.ಟಿಐ.ಡಿ.ಸಿ: 


ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ 


ನಿಗಮಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಂದ ಪ್ರ ಪತಿ ವರ್ಷ 
ನಿಯಮಿತವಾಗ ಯಾವುದೇ ಅನುದಾನವನ್ನು ಒದಗಿಸುತ್ತಿಲ್ಲ. 


ಕೇಂದ್ರ ಪುರಸ್ಕೃತ ಯೋಜನೆಗಳಡಿಯಲ್ಲಿ ನಿಗಮವು 


ಅನುಷ್ಠಾನಗೊಳಿಸುವ ಕಾರ್ಯಕ್ರಮಗಳಿಗೆ ಸೀಮಿತವಾಗಿ' ಕೇಂದ್ರ 


ಹಾಗೂ ರಾಜ್ಯ ಸರ್ಕಾರಗಳು ಅನುದಾನ ಒದಗಿಸುತ್ತಿವೆ. 


ರಾಜ್ಯ ಸರ್ಕಾರದ ಯೋಜನೆಗಳಡಿ ನಿಗಮವು ಕೈಗೊಳ್ಳುವ 
ನಿಗದಿತ . ಕಾರ್ಯಕ್ರಮಗಳಿಗೆ ರಾಜ್ಯ ಸರ್ಕಾರವು ಅನುದಾನ 
ಒದಗಿಸುತ್ತದೆ. ಸದರಿ ನಿಗಮಕ್ಕೆ ಆಡಳಿತಾತ್ಮಕ ವೆಚ್ಚಗಳಿಗಾಗಿ 
ವಾರ್ಷಿಕ ರೂ.100.00 ಲಕ್ಷಗಳನ್ನು ಎರಡು ನಷ ರ್ಷಗಳ ಹಿಂದೆ 
ಅಂದರೆ 2017- 18ರಲ್ಲಿ ಮಾತ್ರ ಒದಗಿಸಲಾಗಿದೆ. 


‘India 


Special Component Plan 


2851-00-103-0-69-422 | 6000 195.00 

Tribal Sub Plan 
2851-00-103-0-69-423 |” 107.00 80.25 
150000 | T2500 


Total 


2. KS.T.LD.C: 


There is no regular allocation of funds 
for each year, by both Government of 
(GOD and Government of 
Karnataka (GOK). 


GOI and GOK are releasing funds only 
based on programmes assigned to the 
Corporation. 

During the Year 2017-18 K.S.T.1.D.C has 
been provided with Rs.100 Lakhs towards 
administrative expenses. 


(ಇ) 


"ನೇಯ್ದ 
. "ರೀತಿಯಲ್ಲಿ 
ಮಾಡಲಾಗುತ್ತಿದೆ; 


ಕೈಮಗ್ಗ ಹಾಗೊ ವಿದ್ಯುತ್‌ ಮಗ್ಗದಂದ' 


ಬಟ್ಟೆಗಳನ್ನು 


"ಯಾವ 


" ವಿಲೇವಾರಿ 


1 ಕೆ.ಹೆಚ್‌: 
ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ವ್ಯಾಪ್ತಿಯಲ್ಲಿ 
ಬರುವ ನೋಂದಾಯಿತ ನೇಕಾರರು, ಕೈಮಗ್ಗಗಳನ್ನು "ಬಳಸಿ 


ನೇಯ್ಲೆ ಮಾಡುವ ಬಟ್ಟೆಗಳನ್ನು ವಿದ್ಯಾ ವಿಕಾಸ ಯೋಜನೆ" 


ನೀಡಲು ಶಿಕ್ಷಣ 
ನೂಲು 


ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ. 
ಇಲಾಖೆಗೆ ಪೂರೈಸಲಾಗುತ್ತಿದೆ. ಇದೇ ನೇ ರೇಷ್ಮೆ 


ಬಳಸಿ ನೇಯ್ಗೆ ಮಾಡುವ ಸ್ಸೇಕೆ ಹಾಗೂ ಇತರೆ ಬಟ್ಟೆಗಳನ್ನು 


ನಿಗಮದ ಪ್ರಿಯದರ್ಶಿನಿ ಮಾರಾಟ ಮಳಿಗೆಗಳಲ್ಲಿ ಮಾರಾಟ 
ಮಾಡಲಾಗುತ್ತಿದೆ. 


1 KHD.C: 


The fabrics woven by the registered 
handloom weavers of KHDC are being 
supplied to Education Department for 
distribution of uniforms under Vidya 
Vikasa Scheme. Other varieties such 
as sarees etc., are being sold through 
Priyadarshini Handloom Outlets of 
KHDC. 


2. ಕೆಎಸ್‌.ಟಿ.ಐ.ಡಿ.ಸಿ: 


ಕರ್ನಾಟಕ ರಾಜ್ಯ ಜವಳಿ ಮೂಲ'' ಸೌಲಭ್ಯ ಅಭಿವೃದ್ಧಿ 


2. K.ST.LD.C: 


Only power looms are working under 


ನಿಗಮದ ವ್ಯಾಪ್ತಿಯಲ್ಲಿ ವಿದ್ಯುತ್‌ ಮಗ್ಗಗಳು the perview of. K.S.T.ILD.C and most of 
ಕಾರ್ಯನಿರ್ವಹಿಸುತ್ತಿದ್ದು, ಪ್ರಸ್ತುತ ಬಹುತೇಕ ಮಗ್ಗಗಳಲ್ಲಿ the powelooms are engaged in weaving.of 
ಪಾಲಿಯಸ್ಸರ್‌ ಸೀರೆಗಳನ್ನು ಉತ್ಪಾದನೆ ಮಾಡಲಾಗುತ್ತಿದ್ದು polyester sarees and these sarees are been 
- ಸ್ಥಳೀಯ ಮಾರುಕಟ್ಟೆಯಲ್ಲಿ "ಅವುಗಳ ವಿಲೇವಾರಿ | directly sold in the local market. 
ಮಾಡಲಾಗುತ್ತಿದೆ. | 
ಶಿಕ್ಷಣ ಇಲಾಖೆಯ ಮೂಲಕ ' ವಿದ್ಯಾ ವಿಕಾಸ K.S.T.LD.C is also supplying school 
ಯೋಜನೆಯಡಿ ಸರ್ಕಾರಿ ಶಾಲಾ ಮಕ್ತಳಿಗೆ | uniform cloth to Education Department 
ಪೂರೈಸಲಾಗುತ್ತಿರುವ ಸಮವಸ್ತ ಬಟ್ಟೆಯನ್ನು ನಿಗಮುದ under Vidya Vikas Scheme since past 20 
ಮು ಮೆ CX) > N 
ವತಿಯಿಂದ ಕಳೆದ 20 ವರ್ಷಗಳಿಂದ ಸರಬರಾಜು | 68: 
| . ಮಾಡಲಾಗುತ್ತಿದೆ. 
(ಈ) | ಉತ್ಪಾದನೆ ಹಾಗೂ ಬೇಡಿಕೆಗೆ [1 $ಡಚ್‌ಡಿಸಿ: 


ಅಂತರ ಯಾವ ರೀತಿಯಲ್ಲಿದೆ; 


"ಇತ್ತೀಚಿನ ದಿನಗಳಲ್ಲಿ ತಾಂತ್ರಿಕತೆಯ ಬಳಕೆಯಿಂದ 
ವಿಭಿನ್ನ ವಿನ್ಯಾಸಗಳನ್ನು ಹೊಂದಿರುವ ಸೀರೆ ಹಾಗೂ ಇತರೆ 
ಜವಳಿ ವಸ್ತಗಳು ಮಾರುಕಟ್ಟೆಯಲ್ಲಿ ಕಡಿಮೆ ದರದಲ್ಲಿ 
ಲಭ್ಯವಿರುವ ಕಾರಣ ಕೈಮಗ್ಗದ : ಸೀರೆ ಹಾಗೂ ಜವಳಿ 
ವಸ್ತುಗಳಿಗೆ ಬೇಡಿಕೆ ಕಡಿಮೆಯಾಗಿದೆ. ಅಲ್ಲದೆ ಕ್ಕ 
ಉತ್ಪನ್ನಗಳು ದುಬಾರಿಯಾಗಿರುವ ಕಾರಣ, ಜನ ಸಾಮಾನ್ಯರು 
ಕಡಿಮೆ ದರದಲ್ಲಿ ದೊರೆಯುವ ಪವರ್‌ ಮಿಲ್‌ ನಿಂದ 
ತಯಾರಾಗುವ ಉತ್ಪನ್ನಗಳನ್ನು ಖರೀದಿಸುತ್ತಿದ್ದಾರೆ. ಇದರಿಂದ 
ಕೈಮಗ್ಗದ ಸೀರೆಗಳು ಹಾಗೂ ಇತರೆ ವಸ್ತುಗಳ ಬೇಡಿಕೆ 
ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಿದೆ. 1 


2. ಕೆಎಸ್‌.ಟಿ.ಐ.ಡಿ.ಸಿ:; 
ಕೆ.ಎಸ್‌.ಟಿ.ಐ.ಡಿ.ಸಿ ನಿಗಮವು ಜವಳಿ ಕ್ಷೇತದ 
ಮೂಲಭೂತ ಸೌಲಭ್ಯ ಅಭಿವೃದ್ಧಿಯ ಉದ್ದೇಶ ಹೊಂದಿರುತ್ತದೆ. 
ಆದಾಗ್ಯೂ ಶಿಕ್ಷಣ ಇಲಾಖೆಯ ವಿಬ್ಯಾ ವಿಕಾಸ ಯೋಜನೆಯಡಿ 
ಸರಬರಾಜು ಆದೇಶವನ್ನು ಪಡೆದು 
ಸರಬರಾಜು ಮಾಡಲಾಗಿದೆ, 


ಮಗ್ಗ 
[a 


-| very cheaper than handloom products, the 


ಸಮವಸ್ತ್ರ ಬಟ್ಟೆಯನ್ನು 


L KHD.C: 


“Presently due to advanced technology, 
sarees and other variety fabrics produced 
on .mills/powerloom are available in the | 
market - with attractive designs and 
combinations with low price, the demand 
for handioom products are declining day 
by day. Apart from this, compared to the 
rates of products of mills/ power loom are 


customers are going for only mill sector 
products only. 
2. KS.T.LD.C: 


The main objective of K.S.T.LD.C is 
to create infrastructure for development of |- 
Textile industry in the state. In-spite of 
this K.S.T.LD.C has supplied school 
uniform cloth to the Education 
Department under Vidya Vikasa Scheme 


based on the supply order. 
. 3 


(ಉ) [ಇದರ ಪರಿಣಾಮವಾಗಿ ರಾಜ್ಯದ 1 ಹೆಚ್‌ಡಿ: 1. K.H.D.C: 
ನೇಕಾರರ ಸಮಸ್ಯೆಗೆ ಸರ್ಕಾರ ಯಾವ |" ಸ As per information provided in the 
ರೀತಿಯಲ್ಲಿ ಪರಿಹಾರ ಒದಗಿಸುತ್ತದೆ; ' ಮೇಲಿನ ಕಂಡಿಕ(ಆ)ರಲ್ಲಿ ತಿಳಿಸಿರುವಂತೆ ಸಹಾಯ Question No.(&), the Government is 
ಧನವನ್ನು ನಿಗಮಕ್ಕೆ ಸರ್ಕಾರವು ಒದಗಿಸುತ್ತಿರುತ್ತದೆ. ಇದರಿಂದ | providing subsidy to KHDC every year, 
ನೇಕಾರರಿಗೆ ಉದ್ಯೋಗ ನೀಡಲು ಸಹಕಾರಿಯಾಗುತ್ತದೆ. which enables KHDC to provide regular 
employment to weavers. 
2. ಕೆಎಸ್‌.ಟಿ.ಐ.ಡಿ.ಸಿ: - 2 KSTIDE: 
RUN The main objective of K.S.T.I1.D. c is to 
ಕೆ.ಎಸ್‌.ಟಿ.ಐ.ಡಿ.ಸಿ ನಿಗಮವು ಜವಳಿ ಕೇತ್ರದ 
3 | ದೇತ ಹೊ ತದ create infrastructure for development of 
ಮೂಲಭೂತ ಸೌಲಭ್ಯ ಅಭಿವೃದ್ಧಿಯ ಉ ಸ್ರೀಶ ೦ದಿರುತ್ತದೆ. | Textile industry in the state. In-spite of 
ಆದಾಗ್ಯೂ ಶಿಕ್ಷಣ ಇಲಾಖೆಯ ವಿದ್ಯಾ ವಿಕಾಸ ಯೋಜನೆಯಡಿ | (ps K.S.T.ID.C has supplied school 
ಸರಬರಾಜು ಆದೇಶವನ್ನು ಪಡೆದು ಸಮವಸ್ತ್ರ ಬಟ್ಟೆಯನ್ನು | uniform cloth to the Education 
ಸರಬರಾಜು ಮಾಡಲಾಗಿದೆ. Department under Vidya Vikasa Scheme 
based on the supply order. 
(ಊ) | ಸದರಿ ' ನಿಗಮಗಳು ನೇಕಾರರಿಂದ |, 1. ಕೆಹೆಚ್‌.ಡಿಸಿ: 1. KH.D.C: 
ಪಡೆದ ಬಟ್ಟೆಗಳನ್ನು ಮ್ಲಾರಾಟ ಶಿಕ್ಷಣ ಇಲಾಖೆಯು ವಿದ್ಯಾ ವಿಕಾಸ ಯೋಜನೆ .ಅಡಿ Under Vidya Vikasa Scheme of 


ಮಾಡಲು ಶಿಕ್ಷಣ ಇಲಾಖೆ, ಆರೋಗ್ಯ 


ಇಲಾಖೆ, ಮಹಿಳಾ ಮತ್ತು ಮಕ್ಕಳ 
ಕಲ್ಯಾಣ ಇಲಾಖೆ ಹಾಗೂ ಇತರೆ 
ಇಲಾಖೆಗಳಿಂದ ನೇರವಾಗಿ ಸಹಕಾರ 
ಪಡೆಯಲು ಸರ್ಕಾರ ' ಯಾವ 
ಕ್ರಮಗಳನ್ನು ಹಮ್ಮಿಕೊಂಡಿದೆ? 


ಕಲಬುರ್ಗಿ ಮತ್ತು ಬೆಂಗಳೂರು ವಿಭಾಗಗಳ ಜಿಲ್ಲೆಗಳಿಗೆ ಪ್ರತಿ 
ವರ್ಷ ಸುಮಾರು 50.00 ಲಕ್ಷ ಮೀಟರ್‌. 
ಬಟ್ಟೆಗಳನ್ನು ಸರಬರಾಜು ಮಾಡುವ ಸಂಬಂಧ ಕರ್ನಾಟಕ 
ಕೈಮಗ್ಗ ಅಭಿವೃದ್ಧಿ ನಿಗಮದೊಂದಿಗೆ 2018-19 ರಿಂದ 
2020-21ರ ಮೂರು ಶೈಕ್ಷಣಿಕ ವರ್ಷಗಳ ಅವಧಿಗೆ 
ಒಡಂಬಡಿಕೆ (MOU) ಮಾಡಿಕೊಂಡಿತ್ತು ಈ ಒಡಂಬಡಿಕೆ 
. ಯನ್ವಯ ನಿಗಮವು 2018-19 ರಿಂದ 2020-21ರ ಶೈಕ್ಷಣಿಕ 
ವರ್ಷಗಳಿಗೆ ಸಮವಸ್ತ್ರಗಳನ್ನು ಸರಬರಾಜು ಮಾಡಿದ್ದು. ಸದರಿ 
ಒಡಂಬಡಿಕೆಯು 3ಂ20- ನೇ ಸಾಲಿಗೆ ಸರಬರಾಜು 
ಮಾಡುವುದರೊಂದಿಗೆ ಮುಕ್ತಾಯವಾಗಲಿದ್ದು, ಒಡಂಬಡಿಕೆ 
ನವೀಕರಣಗೊಳಿಸಲು ಶಿಕ್ಷಣ ಇಲಾಖೆಗೆ ಪ್ರಸ್ತಾವನೆ 
ಸಲ್ಲಿಸಲಾಗಿದೆ. 


ಸಮವಸ 
ಮಿ 


|] academic years. 


Education Department, Karnataka 
Handloom Development Corporation is 
supplying. about 50.00 lakh mis. of 
uniform cloth to Kalburgi &. Bengaluru 


Divisions every year. XKamataka 
Handloom Development Corporation has 
signed an MoU with Education 


Department for supply of around 50 lakh 
mirs. of uniform cloth under Vidya Vikasa 
Scheme for 3 academic years viz., from 
2018-19 to 2020-21. As per this Mol, 
KHDC has supplied uniform cloth to 
Education Department during these years 
and as the supplies for 2020-21 is 
completed now, KHDC has submitted a 
proposal to Education Department for 
renewal of MoU for a further period of 3 


-4 


ಇದಲ್ಲದೇ ನಿಗಮವು ಸರ್ಕಾರದಿಂದ ಮಹಿಳಾ ಮತ್ತು 
ಮಕ್ಕಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ 
ಇತರೆ ಇಲಾಖೆಗಳಿಗೆ ಬೇಕಾಗಿರುವ ಜವಳಿ ಸಾಮಗ್ರಿಗಳನ್ನು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 


ಅಧಿನಿಯಮದ ನಿಯಮ 4" (ಹೆಚ್‌)' ರಡಿಯಲ್ಲಿ ಆದೇಶಗಳನ್ನು 


ಪಡೆದು ಸರಬರಾಜು: ಮಾಡುತ್ತಿದೆ. 


. ಕೈಎಸ್‌.ಟಿ.ಬ.ಡಿ.ಸಿ: 


ಕೆ.ಎಸ್‌.ಟಿ.ಐ.ಡಿ.ಸಿ ' ನಿಗಮವು ಜವಳಿ ಕ್ಷೇತದ 
ಮೂಲಭೂತ ಸೌಲಭ್ಯ ಅಭಿವೃದ್ಧಿಯ ಉದ್ದೇಶ ಹೊಂದಿರುತ್ತದೆ. 
ಆದಾಗ್ಯೂ ಶಿಕ್ಷಣ ಇಲಾಖೆಯ ವಿದ್ಯಾ ವಿಕಾಸ ಯೋಜನೆಯಡಿ 
ಸರಬರಾಜು ಆದೇಶವನ್ನು ಪಡೆದು ಸಮವಸ್ತ್ರ ಬಟ್ಟೆಯನ್ನು 
ಸರಬರಾಜು ಮಾಡಲಾಗಿದೆ. X 


‘Department eic., by procuring orders 


Apart from this, KHDC is supplying 
cloth. requirement of Government 
Departments such as Women & Child 
Welfare Department, Social Welfare 


from these departments under Section 
4(h) of KTPP Act. 


2 KS.T.LD.C: 


The main objective of K.S.T.LD.C 
is to create infrastructure for 
development of Textile industry in the 
state. In-spite of this K.S.T.L.D.C. has 
supplied school uniform cloth to ‘the 
Education Department under Vidya 
Vikasa Scheme based on the supply order. 


“Ao: C1 16 JAKE 2021 


Lg 
(ಶ್ರೀಮಂತ ಫಾಸ ಹೇಬ ಪಾಟೀಲ್‌) 


ಕೈ 


ಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು. 


